ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 136 (146) 

ಸದಸ್ಯರ ಹೆಸರು ಶ್ರೀ. ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 21.09.2020 


ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರಸಂ ಪ್ರಶ್ನೆ ಉತ್ತರ 

ಅ. '|ಕಾರವಾರ ಜಿಲ್ಲೆಯ ``'ಪೌಢ' ಶಾಲಾ ಸರ್ಕಾರದ ಆದೇಶ ಸಂಖ್ಯೇ ಇಡಿ ಗ ಎಲ್‌ನನಿ 2015. 
ವಿಭಾಗದಲ್ಲಿ ಸಧ್ಯಕ್ಕೆ ಶಿಕ್ಷಕರಿಗೆ ಬಡ್ತಿ ದಿನಾಂಕ:29/09/2016ರ ವೃಂದ ಹಾಗೂ ನೇಮಕಾತಿ 
ನೀಡುತ್ತಿದ್ದು, ಇದಕ್ಕೆ ಇರುವ ನಿಯಮಗಳನ್ವಯ ನೌಕರರ ಜೇಷ್ಟತಾ ನಿಯಮಗಳು 1957ರ ನಿಯಮ 
ಮಾನದಂಡವೇನು: (ಸವಿಸ್ತಾರ ವರದಿ 5ರಡಿಯಲ್ಲಿ ತಿಳಿಸಿರುವಂತೆ ಬೇರೆ ಜಿಲ್ಲೆಗಳಲ್ಲಿ ನೇಮಕಾತಿ ಹೊಂದಿ 
ನೀಡುವುದು). ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲೆಗೆ ವರ್ಗಾವಣೆ ಹೊಂದಿ 

ಬಂದಿರುವ ಶಿಕ್ಷಕರ ಜೇಷ್ಠತೆಯನ್ನು ಪ್ರಸ್ತುತ ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ 
ಹಾಜರಾದ ದಿನಾಂಕದಿಂದ ನಿಗದಿಪಡಿಸಿದ್ದು, ಆಯಾ ವರ್ಷವಾರು 
ಸೇವಾ ಜ್ಯೇಷ್ಠತೆ ಹಾಗೂ ಮೇರಿಟ್‌ ಆಧಾರದ ಮೇಲೆ ಮೀಸಲಾತಿ 
ರೋಸ್ಟರ್‌ನ್ನು ಆಧರಿಸಿ ದಿನಾಂಕ:31/08/2020ರಲ್ಲಿ ಇದ್ದಂತೆ ki 
ವಲಯದಲ್ಲಿ ಖಾಲಿಯಿರುವ ಹುದ್ದೆಗಳಿಗೆ ನೇರ ನೇಮಕಾತಿ ಹಾಗೂ 
ಬಡ್ಡಿಗೆ ಇರುವ ಅನುಪಾತದಂತೆ ಬಡ್ತಿಗೆ ಅರ್ಹರಿರುವ ವಿಷಯವಾರು 
1 ಜನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದಿನಾಂಕ:15/09/2020ರಂದು 
ಕೌನ್ನಿಲಿಂಗ್‌ ಮಖಾಂತರ ಬಡ್ತಿ ನೀಡಲಾಗಿದೆ. 

ಆ. | ಜಿಲ್ಲೆಯ ಶಿರಸಿ ಶೈಕ್ಷಣಿಕ ವಿಭಾಗದಲ್ಲಿ ಬರುವ [ಕ್ರಸಂ ತಾಲ್ಲೂಕು ಪಡೋನ್ನತ ಪೆದವಿಧರೇತರ 
ತಾಲ್ಲೂಕಿನಲ್ಲಿ ಎಷ್ಟು ಶಿಕ್ಷಕರಿಗೆ ಬಡ್ಡಿ ಮುಖ್ಯ ಮುಖ್ಯ 
ನೀಡಲಾಗಿದೆ: ಬಡ್ಡಿ ನೀಡುವಾಗ ಸರ್ಕಾರದ ಶಿಕ್ಷಕರು ಶಿಕ್ಷಕರು 
ನಿಯಮ ಉಲ್ಲಂಘನೆ ಮಾಡಿರುವುದು [| ಶಿರಸಿ 108 0 
ನಿಜವೇ; (ತಾಲ್ಲೂಕುವಾರು ಶಿಕ್ಷಕರ p) ಸಿದ್ದಾಪುರ" 07 0 
ಶಾಲಾವಾರು ಸರ್ಕಾರದ ನಿಯಮದಂತೆ 3 ಯಲಾಪುರ 06 00 
ಸವಿಸ್ತಾರ ವರದಿ ನೀಡುವುದು) aoa 07 CR ] 

5 ಹೆಳೆಯಾಳೆ ig [ 
6 


ಸದೆರಿ"ಶಿಕ್ಷಕರ '' ತಾಲ್ಲೂಕುವಾರು ಮಾಹಿತಿ 
ನೀಡುವಲ್ಲಿ ಶಿಕ್ಷಣ ಇಲಾಖೆ ಅವ್ಯವಹಾರಕ್ಕೆ 
ಆಸದವಾಗುವಂತೆ ಕೆಲವೊಂದು ತಪ್ಪು ಮಾಹಿತಿ 
ನೀಡಿರುತ್ತಾರೆಂದು ತಿಳಿದು ಬಂದಿದ್ದು: ಈ 
ಕುರಿತು ಸರ್ಕಾರ ಸೂಕ್ತ ತನಿಖೆ ಮಾಡುವುದೇ? 
(ವಿವರ ನೀಡುವುದು) 


ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ / ದೂರು ಬಂದಿರುವುದಿಲ್ಲ. 


ಸಂಖ್ಯೆ; ಇಪಿ 130 ಎಸ್‌ಓಹೆಚ್‌ 2020 


ಹಾಗೂ ಸಕಾಲ ಸಚಿವರು 


